ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 

ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 

ಉತ್ತರಿಸಬೇಕಾದ ದಿನಾಂಕ . 09-07-2018 _ 

ಉತ್ತರಿಸುವ ಸಚಿವರು - ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು 
_ ಕ್ರಸಂ. ಪಶ್ನೆ ಉತ್ತರ 


ಅ) | ರಾಜ್ಯದಲ್ಲಿ - ಡೆಯಾಲಿಸಿಸ್‌ ಕೇಂದ್ರಗಳ ರಾಷ್ಟೀಯ ಪ್ರಧಾನ ಮಂತ್ರಿ ಡಯಾಲಿಸಿಸ್‌ ನಿಯಂತ್ರಣ 
; ಸ್ಥಾಪನೆಗೆ ಸರ್ಕಾರ ನಿಗದಿಪಡಿಸಿರುವ | ಕಾರ್ಯಕ್ರಮದಡಿಯಲ್ಲಿ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ 10 ಡಯಾಲಿಸಿಸ್‌ 
ಮಾನದಂಡ ಹಾಗೂ, ನಿಯಮಗಳೇನು; | ಯಂತ್ರಗಳನ್ನು ಹಾಗೂ' ಪ್ರತಿ ತಾಲ್ಲೂಕು ಆಸ್ಪತ್ರೆಯಲ್ಲಿ 2 
(ಪೂರ್ಣ ವಿವರ ನೀಡುವುದು) ' ಡಯಾಲಿಸಿಸ್‌ ಯಂತ್ರಗಳನ್ನು ಅಳವಡಿಸುವ ನಿರ್ದೇಶನವಿರುತ್ತದೆ 
ಹಾಗೂ ಇದೇ ಮಾನದಂಡವಾಗಿರುತ್ತದೆ. | 

ಒಟ್ಟು 3 ಪ್ರಧಾನ ಆಸ್ಪತ್ರೆಗಳು, 20 ಜಿಲ್ಲಾ ಆಸ್ಪತ್ರೆಗಳು ಹಾಗೂ 148 
ತಾಲ್ಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್‌ ಸೌಲಭ್ಯವನ್ನು ಸಾರ್ವಜನಿಕ- 
ಖಾಸಗಿ ಸಹಭಾಗಿತ್ವದಲ್ಲಿ ಒದಗಿಸಲು ಕ್ರಮವಹಿಸಲಾಗಿದೆ. 

ಆರೋಗ್ಯ ಮತ್ತು “ಕುಟುಂಬ ಕಲ್ಯಾಣ ಇಲಾಖೆಯಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಡಯಾಲಿಸಿಸ್‌ ಕೇಂದ್ರಗಳಲ್ಲಿ ಎಲ್ಲಾ 
ವರ್ಗದವರಿಗೆ ಉಚಿತವಾಗಿ ಡಯಾಲಿಸಿಸ್‌ ಸೌಲಭ್ಯವನ್ನು 
ಒದಗಿಸಲಾಗುತ್ತಿದೆ. y 
ಇಲಾಖಾ ವತಿಯಿಂದ ಡಯಾಲಿಸಿಸ್‌ ಕೇಂದ್ರ ಸ್ಥಾಪನೆಗೆ ಸ್ಥಳಾವಕಾಶ, 
‘ ನೀರು ಮತ್ತು ವಿದ್ಯುತ್‌ ಸೌಲಭ್ಯವನ್ನು ಒದಗಿಸಬೇಕಾಗಿರುತ್ತದೆ. 
ಡಯಾಲಿಸಿಸ್‌ ಸೇವೆಯನ್ನು ಒದಗಿಸಲು ಗುರುತಿಸಲಾದ 
ಸೇವಾದಾರರು ಮಾನವಸಂಪನ್ಮೂಲ, ಡಯಾಲಿಸಿಸ್‌ ಯಂತ್ರಗಳು, 
ಆರ್‌.ಓ ಪ್ಲಾಂಟ್‌. ಹಾಗೂ ಡಯಾಲಿಸಿಸ್‌ ಪರಿಕರಗಳನ್ನು 
ಹ ಒದಗಿಸಬೇಕಾಗಿರುತ್ತದೆ.' ) 
ಆ [ಕೊಡಗು ಜಿಕ್ಲಹಯಲ್ಲ ಪ್ರಸ್ತುತ | ಕೂಡಗು `ಚತ್ಷಯಲ್ಲ ಪ್ರಸ್ತಾ ಸಾರ್ಜನಿರ್ವನಸುತ್ತರವ 
.| ಕಾರ್ಯನಿರ್ವಹಿಸುತ್ತಿರುವ ಡಯಾಲಿಸಿಸ್‌ | ಡಯಾಲಿಸಿಸ್‌ ಕೇಂದ್ರಗಳು -3. 

ಕೇಂದ್ರಗಳ ಸಂಖ್ಯೆ ಎಷ್ಟು ಹಾಗೂ ಜಿಲ್ಲಾ ಆಸ್ಪತ್ರೆ ಕೊಡಗು, ತಾಲ್ಲೂಕು ಆಸ್ಪತ್ರೆ ಸೋಮವಾರಪೇಟೆ, | 
ಯಾವುವು; ಈ ಕೇಂದ್ರಗಳಿಗೆ | ತಾಲ್ಲೂಕು ಆಸ್ಪತ್ರೆ ವಿರಾಜಪೇಟೆ. ; ಹ 
ನಿಯೋಜಿಸಿರುವ ಸಿಬ್ಬಂದಿಗಳಿಷ್ಟು; ಸದರಿ ಕೇಂದ್ರಗಳಿಗೆ ಇಲಾಖಾ. ವತಿಯಿಂದ ಸಿಬ್ಬಂದಿಗಳನ್ನು 
ನಿಯೋಜಿಸಿರುವುದಿಲ್ಲ. ಸಾರ್ವಜನಿಕ - ಖಾಸಗಿ ಸಹಭಾಗಿತ್ವದಲ್ಲಿ 
ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. | * 


ಸ್ಕಾಕ ನಗಧಪಡಾರುವ' ಮಾನದಂಡಗಳ 1 - 
ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಹೌದು 
ಕೊಡಗು ಜಿಲ್ಲೆಯಲ್ಲಿ ಡಯಾಲಿಸಿಸ್‌ 2 
ಕೇಂದ್ರಗಳು ಸ್ಥಾಪನೆಯಾಗಿವೆಯೇ; ಹಾಗೂ" 
ಅವು ಕಾರ್ಯನಿರ್ವಹಿಸುತ್ತಿವೆಯೇ; 


2 


ಕಾಡ ಜಿಕ್ಷಯಲ್ಲಿ y 
ಜನಸಂಖ್ಯೆಗನುಗುಣವಾಗಿ ಸದರಿ: ಕೇಂದ್ರಗಳ | ಉದ್ಧವಿಸುವುದಿಲ್ಲ ' 
ಸ್ಥಾಪನೆಯಾಗದಿದ್ದಲ್ಲಿ, ಯಾವ 44 
ಕಾಲಮಿತಿಯೊಳಗೆ ಸ್ಥಾಪಿಸಲಾಗುವುದು; | 

ಕಡತ ಸಂಖ್ಯೆ: ಆಕುಕ 32 ಎಸ್‌ಟಿಕ್ಕೂ 2018 FE 


. ' po 


ಆರೋಗ್ಯ ಮತ್ತು ಕು ೦ಬ' ಕಲ್ಯಾಣ ಸಚಿವರು 


